ಕರ್ನಾಟಿಕ ವಿಧಾನ ಪರಿಷತ್‌ ' 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [:]1262 
ಸದಸ್ಯರ ಹೆಸರು ಶ್ರೀ.ಆರ್‌.ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರಿಸುವ ದಿನಾಂಕ 17-03-2021 

ಉತ್ತರಿಸುವ ಸಚಿವರು ಮೀನುಗಾರಿಕೆ; ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು. 


ಪ್ರಶ್ನೆ 


ಸಾಗರ ತಾಲ್ಲೂಕಿನ ಹಲ್ಮೆ ಗ್ರಾಮದಿಂದ ಕಾರ್ಗಲ್‌ - 
ಜೋಗಕ್ಕೆ ಸಂಪರ್ಕ ಕಲ್ಪಿಸುವ ಎಣ್ಣೆಹೊಳೆ 
ಹಿನ್ನೀರಿನಲ್ಲಿ ಸಂಚರಿಸುತ್ತಿದ್ದ ಹೊಸ ಲಾಂಚ್‌ನ್ನು 
-| ಸಳಾಂತರಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ | 


ಉತ್ತರ ' 


ಹೌದು, ಬಂದಿದೆ. 


ಈ ಲಾಂಚ್‌ನ್ನು ಎಲ್ಲಿಗೆ ಸ್ಥಳಾಂತರಿಸಲಾಗಿದೆ 
ಮತ್ತು ಏಕೆ ಎಂದು ಕಾರಣ ತಿಳಿಸುವುದು; 


ಶಿವಮೊಗ್ಗ ವಲಯದ, ಸಾಗರ ಕಡವು 
ಸೇವಿಯ ಹಿನ್ನಿರಿನಲ್ಲಿ ಲಭ್ಯವಿದ್ದ "ಒಂದು 
ಹೆಚ್ಚುವರಿ ಲಾಂಚನ್ನು ಚನಗೊಂಡ - ಸಿಗ್ಲೂ 
ಕಡವು ಸೇವೆಗೆ ಸ್ಥಳಾಲತರಿಸಲಾಗಿದೆ. 


ಚನಗೊಂಡ - ಸಿಗ್ಗೂರು ಕಡವು" ಸೇವೆಗೆ 


ಲಾಂಚನ್ನು ಒದಗಿಸಲು, ಜನ ಪ್ರತಿನಿಧಿಗಳು 
ಹಾಗೂ ಸ್ಥಳೀಯರಿಂದ ಬಂದ ಕೋರಿಕೆಯ ಮೇಲೆ 
ಸ್ನಳಾಂತರಿಸಲಾಗಿರುತ್ತದೆ. 

ಈ ಭಾಗದಲ್ಲಿ ಯಾವ ಯಾವ ಮಾರ್ಗದಲ್ಲಿ ಸದರಿ ಭಾಗದಲ್ಲಿ ಯಾವ ಯಾವ | 


ಲಾಂಚಿನ ಅವಶ್ಯಕತೆ ಇದೆ ಎಂದು ಸರ್ಕಾರದ 
ಗೆಮನಕೆ ಬಂದಿದೆಯೆಣ ಅಲ್ಲಿನ ಗ್ರಾಮಸ್ಮರು 


ಲಾಂಚ್‌ ಬೆಣಿಂದು ಸರ್ಕಾರಕ್ಕೆ ಬೇಡಿಕೆಯನ್ನು |. 


ಸಲ್ಲಿಸಿರುತ್ತಾರೆಯೇ; 


ಮಾರ್ಗದಲ್ಲಿ ಲಾಂಚಿನ ಅವಶ್ಯಕತೆ ಇರುತ್ತದೆ 
ಎಂದು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಚನಗೊಂಡ - ಸಿಗ್ಲೂರು ಕಡವು ಸೇವೆಗೆ 
ಲಾಂಚನ್ನು ಒದಗಿಸಲು ಮಾತ್ರ ಜನ ಪ್ರತಿನಿಧಿಗಳು 
ಹಾಗೂ ಸ್ಥಳೀಯರು ಬೇಡಿಕೆಯನ್ನು 
ನಿರ್ದೇಶಕರು, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ಕಾರವಾರ, ಇವರಿಗೆ 
ಸಲ್ಲಿಸಿರುತ್ತಾರೆ. 


ಕಳೆದ ಚುನಾವಣೆಯಲ್ಲಿ ಚನ್ನಗೊಂಡ 
ಪಂಚಾಯಿತಿ ವ್ಯಾಪ್ತಿಯ ಸಿಗ್ಗು ಗ್ರಾಮಸ್ಮರು 
ಮತದಾನ ಬಹಿಪ್ಮಾರ ಮಾಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದಿಯೇ? 


ಕಳೆದ ಡಿಸೆಂಬರ್‌ ಮಾಹೆಯಲ್ಲಿ ಚನ್ನಗೊಂಡ 
ಗ್ರಾಮ ಪಂಚಾಯಿತಿಗೆ ಸಾರ್ವತ್ರಿಕ ಚುನಾವಣೆ 
ನಡೆದಿದ್ದು, ಚನ್ನೆಗೊ೦ಡ ಗ್ರಾಮ ಪಂಚಾಯಿತಿಯ 
ಎಲ್ಲಾ 9 ಸ್ಥಾನಗಳಿಗೂ ಸದಸ್ಯರ 
ಆಯ್ಕೆಯಾಗಿರುತ್ತದೆ. > 


_ 
ಕಡತ ಸಂಖ್ಯೆ: IDD 23 BNS 2021 (E-458276) 


ಗತ) 


ಲ 


ಜಲಸಾರಿಗೆ ಸಚಿವರು 


ಒಳನಾಡು 


